ಲಿಖಿತ ಮೂಲಕ ಉತ್ತರಿಸುವ ಪ್ರಶ್ನೆ 


ಕರ್ನಾಟಕ ವಿಧಾನ ಪರಿಷತ್ತು 
ನೂರ ನಲವತ್ತೊಂದನೆಯ ಅಧಿವೇಶನ 
ಸೋಮವಾರ, ದಿನಾಂಕ : 21ನೇ ಸೆಪ್ಟೆಂಬರ್‌, 2020 


ಎಲ್‌. ಆರ್‌. ವೈದ್ಯನಾಥನ್‌ ವರದಿಯನ್ನು ಜಾರಿಗೆ ಮಾಡುವ ಕುರಿತು 
ಡಾ: ಚಂದ್ರಶೇಖರ್‌ ಬಿ. ಪಾಟೀಲ್‌(ಪದವೀಧರರ ಕ್ಷೇತ್ರ) - 
131 (279) ಮಾನ್ಯ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಹಾಗೂ ಸಕಾಲ ಸಚಿವರು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ - 


(ಅ) ದೈಹಿಕ ಶಿಕ್ಷಕರು ಹಲವಾರು ವರ್ಷದಿಂದ ಎಲ್‌. ಆರ್‌. ವೈದ್ಯನಾಥನ್‌ ವರದಿಯನ್ನು ಜಾರಿಗೆ ತರಬೇಕೆಂದು 
ಒತ್ತಾಯಿಸುತ್ತಿರುವುದು ಸರ್ಕಾರದ ಗಮನಕ್ಕೆ ಬಂದಿದೆಯೇ; 


(ಆ) ಬಂದಿದ್ದಲ್ಲಿ ವೃಂದ ಮತ್ತು ನೇಮಕಾತಿಗೆ ತಿದ್ದುಪಡಿ ತರಲು ಸರ್ಕಾರದ ನಿಲುವೇನು? 


